ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ರೇಷ್ಮೆ ಬೆಳೆಗಾರರಿಗೆ ನೀಡುವ ಪ್ರೋತ್ಸಾಹಧನದ ಬಗ್ಗೆ 
ಶ್ರೀ ಎಸ್‌.ರವಿ. (ಸ್ಠಳೀಯ ಸಂಸ್ಥೆಗಳ ಕ್ಲೇತು :- 


966(1051) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಕೋವಿಡ್‌-19ರ ಲಾಕ್‌ಡೌನ್‌ನಿಂದ ನಷ್ಟ ಅನುಭವಿಸಿದ ರೇಷ್ಮೆ ಬೆಳೆಗಾರರಿಗೆ ಮತ್ತು ಡೀಲರ್ಸ್‌ಗಳಿಗೆ 
ಎಷ್ಟು ಪ್ರೋತ್ಸಾಹ ಧನವನ್ನು ನಿಗಧಿಪಡಿಸಿದೆ ಹಾಗೂ ಇದಕ್ಕಿರುವ ಮಾರ್ಗಸೂಚಿಗಳೇಮನು; 


(ಆ) ರಾಮನಗರ ಜಿಲ್ಲೆ ರೇಷ್ಠ್ನೆ ಮಾರುಕಟ್ಟೆಗಳಿಗೆ ಬಂದಿರುವ ಅನುದಾನವೆಷ್ಟು; ಅದರಲ್ಲಿ ಎಷ್ಟು ಜನ 
ರೈತರಿಗೆ ಅನುದಾನ ವಿತರಣೆಯಾಗಿದೆ; ಉಳಿಕೆ ಎಷ್ಟು; (ವಿವರ ನೀಡುವುದು) 


(ಇ) ಇದರಲ್ಲಿ ತಾಂತ್ರಿಕ ತೊಂದರೆಗಳು ಏನಾದರೂ ಇದೆಯೇ; ಇದ್ದಲ್ಲಿ ಆ ತಾಂತ್ರಿಕ ಕಾರಣಗಳು 
ಯಾವುವು; ತಾಂತ್ರಿಕ ಕಾರಣಗಳಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೆಳ; ಬಂದಿದ್ದಲ್ಲಿ ಯಾವ 
ಶ್ರಮಕ್ಯೆಗೊಳ್ಳಲಾಗಿದೆ? 


